KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


c 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಜುಲೈ ೨೯, ೨೦೧೦ ( ಶ್ರಾವಣ ೭, ಶಕ ವರ್ಷ ೧೯೩೨) ಸಂಚಿಕೆ ೩೦ 

ಭಾಗ - ೨ | 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 54 ಸಸಕಾ 2010 , ಬೆಂಗಳೂರು, ದಿನಾಂಕ: 22ನೇ ಜೂನ್, 2010 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು, ದಿನಾಂಕ : 03 -06 - 2010ರ ಸಿಆಸುಇ 49 ಕೆಇಎ 2009ನೇ 
ಸಂಖ್ಯೆಯ ಸರ್ಕಾರದ ಆದೇಶದ ಮೂಲಕ ಮತ್ತು ದಿನಾಂಕ : 19 - 06 - 2010ರ ಸಿಆಸುಇ 126 ಆಸೇವ 2010ನೇ 
ಸಂಖ್ಯೆಯ ತಿದ್ದುಪಡಿ ಮೂಲಕ, ಕೆ. ಎ.ಎಸ್ . ಹಿರಿಯ ಶ್ರೇಣಿ ಅಧಿಕಾರಿಯಾದ ಶ್ರೀ ಸಿರಸಗಿ ನಾಗಪ್ಪರವರನ್ನು ಮಂಡ್ಯ 
ಜಿಲ್ಲೆಯ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನಿಯುಕ್ತಿಗೊಳಿಸಲು 
ಸದರಿ ಅಧಿಕಾರಿಯ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಸದರಿ ಅಧಿಕಾರಿಯನ್ನು 
ಮಂಡ್ಯ ಜಿಲ್ಲೆಯ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಕಾತಿ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಶ್ರೀನಿವಾಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್ . 947 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ( ಸಹಕಾರಿ ಸಕ್ಕರೆ) 


ಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸುಇ 57 ಇಆಸು 2010, ಬೆಂಗಳೂರು, ದಿನಾಂಕ: 30ನೇ ಜೂನ್, 2010 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) ವಿಭಾಗಕ್ಕೆ ಸಂಬಂಧಿಸಿದಂತೆ, 
ಶ್ರೀಮತಿ ಕೆ. ವಿ . ಜಯಲಕ್ಷ್ಮಿ , ಸರ್ಕಾರದ ಉಪ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ 
ಸುಧಾರಣೆ ) ವಿಭಾಗ ಇವರನ್ನು ಮಾಹಿತಿ ಹಕ್ಕು ಅಧಿನಿಯಮ ಅನುಷ್ಠಾನಗೊಳಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ, 
ನೋಡಲ್ ಅಧಿಕಾರಿ ಆಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಬ್ದುಲ್ ರೆಹಮಾನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 948 

ಸಿಆಸು ಇಲಾಖೆ ( ಆಸು - ತರಬೇತಿ) 


( ೪೦೯ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯, ೨೦೧೦ 

ಭಾಗ - ೨ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 322 ಸಅಸೇ 2010 , ಬೆಂಗಳೂರು, ದಿನಾಂಕ: 29ನೇ ಜೂನ್, 2010 

ಶ್ರೀ ಆರ್ . ಎಸ್ . ನೂಲಿ, ಸಹಕಾರ ಸಂಘಗಳ ಅಪರ ನಿಬಂಧಕರು, ಇವರ ಮರುನೇಮಕಾತಿ ಆದೇಶ ಸಂಖ್ಯೆ : 
ಸಿಆಸುಇ 322 ಸಅಸೇ 2010, ದಿನಾಂಕ : 19 - 06 - 2010ದಲ್ಲಿ “ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿ , ಸಹಕಾರ ಇಲಾಖೆ” ಎಂಬುದರ ಬದಲಾಗಿ “ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿ , ಸಹಕಾರ ಇಲಾಖೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 949 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
PERSONNEL & ADMINISTRATIVE REFORMS SECRETARIAT 

NOTIFICATION 
No . DPAR 359 SAS 2010 , Bangalore , Dated 30th June, 2010 
1 . Sri K . Jairaj, IAS (KN -76 ), Additional Chief Secretary to Government, Department of 
Energy is transferred with immediate effect and posted until further orders as Additional Chief 
Secretary to Government, in the existing vacancy due to retirement of Smt. Tara Ajai Singh . 

2 . Smt. Shamim Banu , IAS (KN -77 ), Principal Secretary to Government, Department of 
Animal Husbandry and Fisheries is transferred with immediate effect and posted until further orders 
as Principal Secretary to Government, Department of Energy in the down graded post vice 
Sri K . Jairaj, IAS transferred . 

3 . Sri D . V . Prasad , IAS (KN -84 ), waiting for posting is posted as Principal Secretary to 
Government, Department of Animal Husbandry and Fisheries vice Smt. Shamim Banu , IAS 
transferred . 

4 . Sri Bharat Lal Meena, IAS (KN -85 ), Commissioner, Bruhath Bangalore Mahanagara Palike 
is transferred with immediate effect and his services are continued in the Urban Development 
Department until further orders for being posted as Commissioner , Bangalore Development 
Authority vice Sri Siddaiah , IAS transferred . 

5 . Sri Siddaiah , IAS (KN -86 ), Commissioner , Bangalore Development Authority is transferred 
with immediate effect and his services are continued in the Department of Urban Development until 
further orders for being posted as Commissioner, Bruhath Bangalore Mahanagara Palike vice 
Sri Bharat LalMeena , IAS transferred . 

By Order and in the name of the Governor of Karnataka , 

K . G . ANANTHA , 

Under Secretary to Government, 
P . R . 950 

DP & AR (Services-I) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 93 ಸೊಪೆಸೆ 2010 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2010 
ಸರ್ಕಾರಿ ಜ್ಞಾಪನಾ ಪತ್ರ ಸಂಖ್ಯೆ : ಸಿಬಿಎಸ್‌ : 94 / ಸಂ / ಟಿಆರ್‌ಎಫ್/ ಇಎಸ್ಸಿ/2010 - 11 , ದಿನಾಂಕ : 
14 - 06 - 2010ರಲ್ಲಿ ಲೋಕೋಪಯೋಗಿ ಇಲಾಖೆಯ ಶ್ರೀ ಕೆ. ವಿ. ಚನ್ನಕೇಶವ ರೆಡ್ಡಿ, ಸಹಾಯಕ ಇಂಜಿನಿಯರ್, ಇವರನ್ನು 
ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 951 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 26 ಆಸೇವ 09 , ಬೆಂಗಳೂರು, ದಿನಾಂಕ : 28ನೇ ಜೂನ್, 2010 
ಶ್ರೀ ಎಂ . ಮಲ್ಲಯ್ಯ , ಕೆ. ಎ.ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , ಇವರಿಗೆ ಅಧಿಸೂಚನೆ ಸಂಖ್ಯೆ : ಸಿಆಸುಇ 26 
ಆಸೇವ 09 , ದಿನಾಂಕ : 25 - 03 - 2010ರಲ್ಲಿ ಕೆ.ಎ. ಎಸ್ . ಸಮೂಹ- ಎ ( ಹಿರಿಯ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೯ , ೨೦೧೦ 

ဂဂါ 
ಬಡ್ಡಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ . ಪಿ . ಪಿ ) ನಿಯಮಗಳು 1978ರ ನಿಯಮ 2(1) ( ಎ ) ರನ್ವಯ 
ಇವರಿಗಿಂತ ಜೈಷ್ಣತೆಯಲ್ಲಿ ಕಿರಿಯರಾದ ಶ್ರೀ ರಾಧಾಕೃಷ್ಣರಾವ್ ಮದನಕರ್ ಇವರಿಗೆ ಕೆ. ಎ .ಎಸ್. ಹಿರಿಯ ಶ್ರೇಣಿ ವೃಂದಕ್ಕೆ 
ಬಡ್ತಿ ನೀಡಿದ ದಿನಾಂಕ : 19 - 06 - 2006ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ನೀಡಿದೆ. 

- ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್ . ಆರ್ . ನಾಗೇಂದ್ರ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 952 

ಸಿ. ಆ. ಸು ಇಲಾಖೆ (ಸೇವೆಗಳು - 2) 
PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 53 SAS 2009 , Bangalore , Dated 30th June, 2010 
Smt. Meera C . Saksena , IAS (KN 76 ), Principal Secretary to Government, Forest, Ecology 
& Environment Department is promoted to officiate in the Apex Scale of IAS carrying the pay scale of 
Rs. 80000 /- ( fixed) Grade Pay Nil, w . e .f. 30 - 06 - 2010 ( afternoon ) and posted until further orders as 
Additional Chief Secretary to Government, Forest, Ecology & Environment Department in the 
upgraded post. 

By Order and in the name of the Governor of Karnataka , 

K . G . ANANTHA , 

Under Secretary to Government, 
P . R . 953 

DP & AR (Services-I) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 46 ಸಮನ್ವಯ 2010 , ಬೆಂಗಳೂರು, ದಿನಾಂಕ: 26ನೇ ಜೂನ್, 2010 

ಶ್ರೀ ಎಂ . ಮಹದೇವ, ಮುಖ್ಯ ಅಭಿಯಂತರರು, ಬೆಂಗಳೂರು ಪ್ರಸರಣ ವಲಯ , ಕರ್ನಾಟಕ ವಿದ್ಯುತ್ ಪ್ರಸರಣ 
ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಶ್ರೀ ಕೆ. ರಾಮಕೃಷ್ಣ, ನಿರ್ದೆಶಕರು ( ತಾಂತ್ರಿಕ), ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇವರ 
ಸ್ಥಳಕ್ಕೆ ವರ್ಗಾಯಿಸಿದೆ ಹಾಗೂ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ಮೆಮೊರಾಂಡಮ್ 
ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74( ಎ) ಮತ್ತು ( ಬಿ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ 
ನಿರ್ದೆಶಕರ ಮಂಡಳಿಯ ನಿರ್ದೆಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಶ್ರೀ ಕೆ. ರಾಮಕೃಷ್ಣ, ನಿರ್ದೆಶಕರು ( ತಾಂತ್ರಿಕ), ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಿರ್ದೇಶಕರು ( ತಾಂತ್ರಿಕ ), ಮಂಗಳೂರು 
ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇಲ್ಲಿ ಖಾಲಿ ಇರುವ ಸ್ಥಳಕ್ಕೆ ವರ್ಗಾಯಿಸಿದೆ ಹಾಗೂ 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74( ಎ ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ನಿರ್ದೆಶಕರ 
ಮಂಡಳಿಯ ನಿರ್ದೆಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 954 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 57 ಸಮನ್ವಯ 2010, ಬೆಂಗಳೂರು, ದಿನಾಂಕ: 21ನೇ ಜೂನ್, 2010 | 

State Environment Report for Karnataka, 2009ನ್ನು ತಯಾರಿಸುವ ಸಲುವಾಗಿ ಇಂಧನ ಇಲಾಖೆಯ 
ಕೆಳಕಂಡ ಅಧಿಕಾರಿಯವರನ್ನು ಕೋ - ಆರ್ಡಿನೇಟರ್ ಆಗಿ ನೇಮಿಸಿದೆ : 


ಹುದ 


೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯, ೨೦೧೦ 

ಭಾಗ - ೨ 
( ಅಧಿಕಾರಿ ಹೆಸರು, | ಶ್ರೀ ಉಮಾಶಂಕರ್‌.ಕೆ., ಕಾರ್ಯಪಾಲಕ ಅಭಿಯಂತರರು, ಕರ್ನಾಟಕ ವಿದ್ಯುತ್ | 
, ಇಲಾಖೆ, ವಿಳಾಸ ಪ್ರಸರಣ ನಿಗಮ ನಿಯಮಿತ ನಿಯೋಜನೆ ಮೇಲೆ ಇ. ಎಂ . ಸಿ - 2 , ಇಂಧನ ಇಲಾಖೆ, 

ಕೊಠಡಿ ಸಂಖ್ಯೆ: 324 , 3ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-1. 
ದೂರವಾಣಿ ಸಂಖ್ಯೆ ಕಛೇರಿ : 080 - 22035202 
ಫ್ಯಾಕ್ಸ್ ಸಂಖ್ಯೆ 

080 - 22342228 
ಇ - ಮೇಲ್ ಐ . ಡಿ . | umashankarak2003 @ yahoo.co.in 
ಮೊಬೈಲ್ ಸಂಖ್ಯೆ 9480813517 

- ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 955 

* ಇಂಧನ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 53 ಐಎಂಎಂ 2010 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2010 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ . ಎ .ವಿ . ಅನ್ನಾರಿ, ಸಹಾಯಕ ಔಷಧ 
ನಿಯಂತ್ರಕರು , ಮಂಗಳೂರು ವೃತ್ತ, ಮಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೇತನ ಶ್ರೇಣಿ ರೂ . 18150 - 26925 ರ ಉಪ ಔಷಧ ನಿಯಂತ್ರಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 32 ರ ಅಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಉಪ ಔಷಧ ನಿಯಂತ್ರಕರು, ಗುಲ್ಬರ್ಗಾ 
ಪ್ರಾದೇಶಿಕ ಕಛೇರಿ, ಗುಲ್ಬರ್ಗಾ ಇಲ್ಲಿಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್ . ಇಟಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಪಿ . ಆರ್ . 956 

( ಭಾರತೀಯ ವೈದ್ಯ ಪದ್ಧತಿ) 
PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 88 SPS 2010 , Bangalore, Dated 30th June , 2010 
1 . Sri K . S . N . Chikerur, IPS (KN - 82 ), Inspector General of Police, Railways is promoted to 
officiate in the HAG Scale of IPS carrying the pay scale of Rs. 67000 -( @ 3 % AI) 79000 GP -Nil and 
posted until further orders as Additional Director General of Police , Railways in the upgraded post. 

2 . Sri Mirji B . G . J., IPS (KN - 82 ), Inspector General of Police , Intelligence is promoted to 
officiate in the HAG Scale of IPS carrying the pay scale of Rs. 67000 - ( @ 3 % AI) 79000 and posted until 
further orders as Additional Director General of Police, Intelligence in the revived cadre post. 

3 . Sri Harshavardhan Raju , IPS (KN -83), on central deputation is accorded proforma promotion 
to the Above Super Time Scale of Indian Police Service viz ., Rs. 67000 -( @ 3 % AI) 79000 GP -Nil with 
reference to his immediate Junior Sri Khazi Abdul Hafeez , IPS to the said grade in terms of Govt. of 
India Letter No . 11030/ 17/ 93 - AIS (II), dated 11 - 04 - 2001 . 

4 . Smt. Neelamani N . Raju , IPS (KN -83), on central deputation is accorded proforma promotion 
to the HAG Scale of IPS carrying the pay scale of Rs. 67000 -( @ 3 % AI) 79000 GP - Nil with reference to 
his immediate Junior Sri H . C . Kishorechandra , IPS promoted to the said grade in terms of Govt. of India 
Letter No . 11030 / 17 / 93 - AIS (I ), dated 11 - 04 - 2001 . 

5 . Sri Khazi Abdul Hafeez , IPS (KN -83), Inspector General of Police , CTRS is promoted to 
officiate in the Above Super Time Scale of Indian Police Service viz ., Rs. 67000 - ( @ 3 % AI) 79000 
GP- Nil and posted as Additional Director General of Police , CTRS in the upgraded post. 

6 . Sri Kishorechandra , H . C ., IPS (KN -84 ), Inspector General of Police , CID & Economic 
Offences is promoted to officiate in the HAG Scale of IPS carrying the pay scale of Rs. 67000 - ( @ 3 % AI) 
79000 GP -Nil with immediate effect and posted until further orders as Additional Director General of 
Police, CID & Economic Offences in the upgraded post. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೯ , ೨೦೧೦ 


೪೧೩ 


7 . Sri M .N . Reddi, IPS (KN -84 ), Inspector General of Police , CID is promoted to officiate in the 
HAG Scale of IPS carrying the pay scale of Rs. 67000 - ( @ 3 % AI) 79000 GP- Nil with immediate effect 
and posted until further orders as Additional Director General of Police, CID , Bangalore in the 
upgraded post. 

8 . Sri Prem Shankar Meena., IPS (KN -84), Inspector General of Police & Executive Director , 
Karnataka State Police Housing Corporation is promoted to officiate in the HAG Scale of IPS 
carrying the pay scale of Rs. 67000 - ( @ 3 % AI) 79000 GP -Nil with immediate effect and posted until 
further orders as Additional Director General of Police & Director , Karnataka State Police Housing 
Corporation , in the upgraded post. 

By Order and in the name of the Governor of Karnataka, 

K .G . ANANTHA , 

Under Secretary to Government, 
P . R . 957 

D . P . & A . R .(Services - 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 40 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ : 25ನೇ ಜೂನ್, 2010 
ಶ್ರೀ ಎಂ . ಬಿ. ಶಂಕರ್, ವಕೀಲರು , ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 25 - 04 - 2010 ರಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ . ಮಹಾಲಕ್ಷಮ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 958 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


* 
ಸಿ . 


01. 


HIGH COURT OF KARNATAKA 

NOTIFICATION 
No. GOB (1) 1/2010 , Bangalore , Dated 3rd July , 2010 
The following transfer and postings of Officers of Judicial Department in the cadre of District 
Judges , are ordered in the interest of public service , to take effect immediately : 
Sl.No . Name of the Officer Present Charge 

Charge to which proposed 
- 2 
Sri Gunaki Presiding Officer, 

District and Sessions Judge , Udupi. 
Narendrakumar Industrial Tribunal, 

( Vice Sri K .B . Changappa -transferred ) 
Basavaraj 

Bangalore . 
02 Sri P . G . Nadagouda | | Addl. Judge, Family Proposed for appointment as Presiding 
Court , Bangalore 

Officer , Industrial Tribunal, Banglore . 
( Vice Sri Gunaki Narendrakumar 

Basavaraj- transferred ) 
03 | Sri John Michael Prl. District & Sessions Services are placed at the disposal of 
Cunha Judge , Dharwad. 

the Government for being appointed as 
Presiding Officer, Karnataka State 
Transport Appellate Tribunal , 
Bangalore . (Vice Sri N . K . Sudhindra 

Rao -transferred ) 
04 | Sri Nangli Krishnarao | Presiding Officer, 

Prl. District and Sessions Judge , 
Sudhindra rao 

Karnataka State Transport | Bellary . 
Appellate Tribunal, 

( Vice Sri K . Natarajan -transferred) 
Bangalore . 

(ON REPATRIATION ) 
05 | Sri K . B . Changappa District and Sessions Proposed for appointment as Addl. 
Judge , Udupi . 

Registrar General, Circuit Bench , 
Gulbarga 
(Vice Sri K . S . Bilagi-transferred ) 


ဂ 


FDFEBE ODZTE , 1000 db, 2008, 99 , 9000 


288 - 9 


06 Sri K . Natarajan Prl. District & Sessions Prl. District & Sessions Judge , 
Judge , Bellary . 

Dharwad . 
(Vice Sri John Michael Cunha 

transferred ) 
07 . Sri Rudragouda Presiding Officer, Addl. Proposed for appointment as Addl. 
S . Patil Industrial Tribunal, 

Registrar General, Circuit Bench , 
Bangalore . 

Dharwad . (Vacant Post) 
08 . | Sri Channabasappa Presiding Officer, 

District & Sessions Judge , Koppal. 
S . Malagi 

Industrial Tribunal, Hubli. ( Vacant Post) 
09 . Sri N . Rudramuni | Addl. District & Sessions Addl. District & Sessions Judge , 
Judge , Belgaum . 

Chikamagalur. (Vice Sri S . R . Soma 

shekara -transferred ) 
10 . Sri S . R . 

Addl. District & Sessions II Addl. District & Sessions Judge , 
Somashekara Judge , Chikamagalur. Mysore . (Vice Sri Chandramalle 

Gowda - transferred ). 
11. 

Sri Chandramalle || Addl. District & Sessions III. Addl. District & Sessions Judge , 
gowda Judge ,Mysore . 

Mysore . (Vice Sri M . S . Kanti 

| transferred ). 
12 . Sri Madappa S . Kanti III Addl. District & 

IV Addl. District & Sessions Judge , 
Sessions Judge , Mysore. Mysore . (Vice Sri Somaraju 

transferred ) 
13 . Smt. H . S . Kamala | Il Addl. Judge , Family Proposed for appointment as 
Court, Bangalore ." 

| Addl. Judge , Family Court, 
Bangalore . (Vice Sri P . G . Nada 

gouda -transferred ) 
14 . Sri V . G . Bopaiah Il Addl. District & Sessions | Proposed for appointment as Presiding 
Judge, Dharwad . 

Officer, Industrial Tribunal, Hubli, ( Vice 

Sri C . S . Malagi-transferred ) 
15 . Sri Somaraju IV Addl. District & 

V Addl. District & Sessions Judge , 
Sessions Judge ,Mysore . Mysore . (Vice Sri L . F . Malavalli 

transferred ) 
16 . Sri L .F . Malavalli V Addl. District & Sessions | VI Addl. District & Sessions judge, 
Judge ,Mysore . 

Mysore . ( Vacant Post ) 
17 . Sri K . S . Bilagi Addl. Registrar General, Proposed for appointment as Presiding 
Circuit Bench , Gulbarga . Officer, Labour Court , Gulbarga . ( Vice 

Sri Channabasappa Margoor 

transferred ) 
18 . Sri Channabasappa Presiding Officer , 

Proposed for appointment as || Addl. 
Margoor Labour Court, Gulbarga . Judge , Family Court, Bangalore . (Vice 

Smt. H . S . Kamala - transferred ) 

By Order of the High Court, 

R . B . BUDIHAL 
P.R . 959 

Registrar General. 
NOTIFICATION 
No . GOB (1) 17 (36 )/ 2009 , Bangalore , Dated 1st July , 2010 
Sri K . M . Radhakrishna, Prl. Civil Judge & JMFC ., Chamarajanagar , is permitted to surrender 
30 days of Earned Leave from 01- 05 - 2010 to 30 -05 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1 /30 " of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
P . R . 960 

Deputy Registrar. 
NOTIFICATION 
No . GOB (1) 16 ( 124 )/2009 , Bangalore, Dated 1st July , 2010 
Sri S . R . Manikya , Senior Civil Judge & JMFC ., Muddebihal, is permitted to surrender 30 days 
of Earned Leave from 01- 06 - 2010 to 30 -06 - 2010 (bdi), for the block period 2009- 10 . 


200 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೯ , ೨೦೧೦ 


The Officer shall be paid pay and allowances admissible for the period of leave so surrendered 
at the rate of 1 /30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 961 

Deputy Registrar . 
NOTIFICATION 
No. GOB (1) 15 ( 109 )/2009, Bangalore , Dated 1st July , 2010 
Sri John Michael Cunha , Prl. District and Sessions Judge , Dharwad, is permitted to surrender 
30 days of Earned Leave from 01- 06 - 2010 to 30 - 06 -2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30h of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 962 

Deputy Registrar. 
NOTIFICATION 
No . GOB (1) 17 (28 )/2009, Bangalore , Dated 1st July , 2010 
Sri T. C . Srikanth , Deputy Registrar, Chief Metropolitan Magistrate Court, Bangalore, is 
permitted to surrender 30 days of Earned Leave from 01- 06 -2010 to 30 - 06 - 2010 (bdi), for the block 
period 2009- 10 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 963 

Deputy Registrar 
NOTIFICATION 
No. GOB (1) 16 (90 )/2009 , Bangalore, Dated 1st July , 2010 
Sri N . R . Channakeshava , Senior Civil Judge & JMFC ., Arasikere , is permitted to surrender 
30 days of Earned Leave from 01- 06 - 2010 to 30 - 06 -2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P .R . 964 

Deputy Registrar 
NOTIFICATION 
No . GOB (1) 15 (85 )/2009 , Bangalore , Dated 1st July , 2010 
Sri A .K . Mulla , the then V Addl.District and Sessions Judge , Mysore , presently working as 
Presiding Officer, III Addl.Labour Court , Bangalore , is permitted to surrender 30 days of Earned Leave 
from 02 -05 - 2010 to 31-05 - 2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1 /30 " of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court , 
P . R . 965 

Deputy Registrar 
NOTIFICATION 
No. GOB (1) 16 (79)/ 2009, Bangalore , Dated 1st July, 2010 
Sri J. V . Vijayananda, Il Addl.Senior Civil Judge , Hubli , is permitted to surrender 30 days of 
Earned Leave from 01 - 06 - 2010 to 30 -06 - 2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 966 

Deputy Registrar 
NOTIFICATION 
No . GOB (1) 16 (60 )/2009, Bangalore, Dated 1st July , 2010 
Sri Ravindra S . Hegde , Prl.Senior Civil Judge , Gokak , is permitted to surrender 30 days of 
Earned Leave from 02 -05 - 2010 to 31 -05 - 2010 (bdi), for the block period 2009 - 10 . 


೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯, ೨೦೧೦ 


ಭಾಗ - ೨ 


The Officer shall be paid pay and allowances admissible for the period of leave so surrendered 
at the rate of 1 /30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 967 

Deputy Registrar 
NOTIFICATION 
No. GOB (1) 17 (35 )/2009 , Bangalore, Dated 1st July , 2010 
Sri S . B . Handral, Prl. Civil Judge , Bijapur, is permitted to surrender 30 days of Earned Leave 
from 01 -06 -2010 to 30 - 06-2010 (bdi), for the block period 2009 -10. 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 968 

Deputy Registrar 
NOTIFICATION 
No. GOB(1)15 (107 )/2009 , Bangalore, Dated 30th June, 2010 
Sri B .M . Raju , I Addl. District and Sessions Judge , Bellary , is permitted to surrender 30 days of 
Earned Leave from 02 -07 -2010 to 31-07 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1 / 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S.Rs. 

By Order of the High Court, 
P . R . 969 

Deputy Registrar 
NOTIFICATION 
No. GOB (1) 16 (47 )/2009, Bangalore , Dated 1st July , 2010 
Smt. Maheshwari S . Hiremath , XVI Addl.Judge , Court of Small Causes , Bangalore , is permitted 
to surrender 30 days of Earned Leave from 02 -05 - 2010 to 31-05 - 2010 (bdi), for the block period 
2009-10. 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court, 
P . R . 970 

Deputy Registrar 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
- ಸಂಖ್ಯೆ : ಸಿಆಸುಇ 38 ಸೇಉನ್ಯಾ 2010 , ಬೆಂಗಳೂರು, ದಿನಾಂಕ: 9ನೇ ಜುಲೈ , 2010 

ಶ್ರೀ ನಂಗಲಿ ಕೃಷ್ಣರಾವ್ ಸುಧೀಂದ್ರರಾವ್, ಅಧ್ಯಕ್ಷಾಧಿಕಾರಿ, ಕರ್ನಾಟಕ ರಾಜ್ಯ ಸಾರಿಗೆ ಮೇಲ್ಮನವಿ 
ನ್ಯಾಯಾಧೀಕರಣ , ಬೆಂಗಳೂರು ರವರನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಓಬಿ (1) 1/2010, 
ದಿನಾಂಕ: 03 - 07 - 2010ರಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಳ್ಳಾರಿ ಈ ಹುದ್ದೆಗೆ ನೇಮಿಸಲಾಗಿದೆ. 
ಆದುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿಯವರ ಸೇವೆಯನ್ನು ಸಾರಿಗೆ ಇಲಾಖೆಯಿಂದ ಹಿಂಪಡೆದು ಕರ್ನಾಟಕ 
ಉಚ್ಚ ನ್ಯಾಯಾಲಯದ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 971 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 40 ಡಿಟಿಇ 2010, ಬೆಂಗಳೂರು, ದಿನಾಂಕ: 1ನೇ ಜುಲೈ , 2010 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಅಭ್ಯರ್ಥಿಯನ್ನು ತಾಂತ್ರಿಕ ಶಿಕ್ಷಣ 
ಇಲಾಖೆಯಲ್ಲಿ ಸೆರಾಮಿಕ್ ಉಪನ್ಯಾಸಕರ ಹುದ್ದೆಗಳಿಗೆ ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿ ಮೇರೆಗೆ (ಎ . ಐ.ಸಿ. ಟಿ. ಇ 
ವೇತನ ಶ್ರೇಣಿ ರೂ . 8000 -13500) ನೇಮಕಾತಿ ಮಾಡಲಾಗಿದೆ. 


೪೧೭ 


ಕ್ರಮ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೯, ೨೦೧೦ 
ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 

ನೇಮಿಸಲಾದ ಸ್ಥಳ 
ಸಂಖ್ಯೆ | ಶ್ರೀ /ಶ್ರೀಮತಿ 

3 . 
ಕಿಶೋರ್‌ಕುಮಾರ್, S /o ವಿಠಲಸಿಂಗ್ ರಾಥೋಡ್, | ಸರ್ಕಾರಿ ಎಸ್. ಜೆ. ಪಾಲಿಟೆಕ್ನಿಕ್ , 
ಮನೆ ನಂ . ಎಲ್‌ಐಜಿ 67 , ಕೆಹೆಚ್‌ಬಿ ಕಾಲೋನಿ, 

ಬೆಂಗಳೂರು 
ಎಂಎಸ್‌ಕೆ ಮಿಲ್ ರೋಡ್, ಶಾಂತಿನಗರ , ಗುಲ್ಬರ್ಗಾ - 585 103 | 


( 
K 


W 


ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತವೆ . 
1, ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
2. ಜನ್ಮ ದಿನಾಂಕ , ವಿದ್ಯಾರ್ಹತೆ ( ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು 

ಅಭ್ಯರ್ಥಿಯು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 
3. ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974) ರ ಅಡಿ ನಿಗದಿಪಡಿಸಿರುವ 
- ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಇತರೆ ಪರೀಕೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು . 
4, ಇವರ ಸೇವಾ ಜೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗದ ಆಯಾಯ ವಿಷಯದಲ್ಲಿ 

ನಿರ್ಧರಿಸಿದಂತೆ ಇರತಕ್ಕದ್ದು. ನಂತರ ಕರ್ನಾಟಕ ಲೋಕಸೇವಾ ಆಯೋಗವು ಕ್ರೋಢೀಕೃತ ಜೇಷ್ಠತಾ ಪಟ್ಟಿಯಲ್ಲಿ 

ನಿಗದಿಪಡಿಸಿದಂತೆ ಹಾಗೂ ತದನಂತರ ಹಾಗೂ ಸರ್ಕಾರ ಹೊರಡಿಸುವ ಅಧಿಸೂಚನೆಯಲ್ಲಿ 
5. ಇವರ ನೇಮಕಾತಿಯು ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿನ ರಿಟ್ 

ಅಪೀಲು ( ಸಿವಿಲ್) ಸಂಖ್ಯೆ : 232 /99ರ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. 
6. ನೇಮಿಸಲಾದ ಸ್ಥಳಕ್ಕೆ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ .ಎನ್. ಜಗದೀಶ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 972 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ ) 
HIGH COURT OF KARNATAKA 

NOTIFICATION 
No. GOB (1) 17 (20 )/ 2009 , Bangalore, Dated 1st July , 2010 
Sri Sreepada N ., Prl. Civil Judge , Hubli, is permitted to surrender 30 days of Earned Leave from 
01 - 06 - 2010 to 30 - 06 - 2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K .C . S .Rs. 

By Order of the High Court , 
P . R . 973 

Deputy Registrar 
NOTIFICATION 
No. GOB (1) 15 (65 )/ 2009 , Bangalore, Dated 1st July , 2010 
Sri K . H . Konnur, Presiding Officer , Fast Track Court-l, Shimoga, is permitted to surrender 
30 days of Earned Leave from 02-05 - 2010 to 31-05 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1 /30 " of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S .Rs. 

By Order of the High Court, 
P . R . 974 

Deputy Registrar 
NOTIFICATION 
No. GOB (1) 17 ( 19)/ 2009 , Bangalore, Dated 1st July , 2010 
Sri G . Raghavendra , the then Prl . Civil Judge and JMFC ., Aland, presently working as Civil 
Judge and JMFC ., Anekal, is permitted to surrender 30 days of Earned Leave from 01-06 - 2010 to 
30 - 06 - 2010 ( bdi), for the block period 2009- 10. 


poes 


FDFEBE ODZE, 1000 wat, we3 , 99 , 9000 


200 - 9 


The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S .Rs. 

By Order of the High Court, 
P . R . 975 

Deputy Registrar 
NOTIFICATION 
No. GOB (1) 17 (22 )/2009 , Bangalore , Dated 30th June, 2010 
Smt. Indira Mailswamy Chettiyar, Prl. Civil Judge and JMFC ., Belgaum , is permitted to 
surrender 30 days of Earned Leave from 01- 06 -2010 to 30 -06 -2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S .Rs. 

By Order of the High Court, 
P .R . 976 

Deputy Registrar 
NOTIFICATION 
No. GOB (1) 15 (67)/2009 , Bangalore , Dated 30th June, 2010 
Sri A . S . Sadalage, Presiding Officer, Fast Track Court- II, Shimoga, is permitted to surrender 
30 days of Earned Leave from 02- 05 - 2010 to 31-05 - 2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K .C . S .Rs. 

By Order of the High Court , 
P . R . 977 

Deputy Registrar 
NOTIFICATION 
No. GOB (1) 15 (114 )/ 2009 , Bangalore, Dated 1st July , 2010 
Sri K . B . Changappa , District and Sessions Judge , Udupi, is permitted to surrender 30 days of 
Earned Leave from 02 -05- 2010 to 31 -05 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C .S .Rs . 

By Order of the High Court, 
P . R . 978 

Deputy Registrar 
NOTIFICATION 
No . GOB (1) 17 ( 30 )/2009, Bangalore, Dated 1st July , 2010 
Sri C . K . Basavaraj, Civil Judge and JMFC ., Holenarasipura , is permitted to surrender 30 days 
of Earned Leave from 01-06 - 2010 to 30 -06 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1 / 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S .Rs. 

By Order of the High Court, 
P .R . 979 

Deputy Registrar 
NOTIFICATION 
No. GOB (1) 15 (53)/2009 , Bangalore, Dated 1st July , 2010 
Sri L . Subramanya , Prl. District and Sessions Judge , Bijapur, is permitted to surrender 30 days 
of Earned Leave from 01-06 - 2010 to 30 -06 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1 /30h of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S .Rs. 

By Order of the High Court , 
P . R . 980 

Deputy Registrar 


The office 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೯ , ೨೦೧೦ 

೪೧೯ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 233 ಪೊಪೆಸೆ 2009, ಬೆಂಗಳೂರು, ದಿನಾಂಕ: 3ನೇ ಜುಲೈ , 2010 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲೋಣ 267 ಸೇಏಸು 2009, ದಿನಾಂಕ : 27 - 10 - 2009ರಲ್ಲಿ 
ಲೋಕೋಪಯೋಗಿ ಇಲಾಖೆಯ ಶ್ರೀ ವಿ. ಜಯರಾಮಯ್ಯ , ಕಾರ್ಯಪಾಲಕ ಇಂಜಿನಿಯರ್, ಇವರನ್ನು ಮರುಸ್ಥಳ 
ನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ 
ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಟಿ .ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 981 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 

ಅಧಿಸೂಚನೆ 
ಸಂಖ್ಯೆ : ಒಣ 96 ಪೊಪೆಸೆ 2010, ಬೆಂಗಳೂರು, ದಿನಾಂಕ: 3ನೇ ಜುಲೈ , 2010 | 
ಸರ್ಕಾರಿ ಜ್ಞಾಪನಾ ಪತ್ರ ಸಂಖ್ಯೆ: ಸಿಬಿಎಸ್ /34 /ಕಿಇ/ ಟಿಆರ್‌ಎಫ್/ ಇಎಸ್‌ಇ/2010 -11, ದಿನಾಂಕ : 
14 - 06 - 2010ರಲ್ಲಿ ಲೋಕೋಪಯೋಗಿ ಇಲಾಖೆಯ ಶ್ರೀ ಎಂ . ಡಿ . ಯಾಸೀನ್, ಕಿರಿಯ ಇಂಜ 
ಮರುಸ್ಥಳ ನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್ 
ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 982 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಅಧಿಸೂಚನೆ 
ಸಂಖ್ಯೆ : ಒಇ 318 ಪೊಸಿಪ 2009 , ಬೆಂಗಳೂರು, ದಿನಾಂಕ: 5ನೇ ಜುಲೈ , 2010 

ಭಾಗ - 1 
ಶ್ರೀ ಎಂ . ಪ್ರಭಾಕರ್, ಪೊಲೀಸ್ ಅಧೀಕ್ಷಕರು, (ನಾನ್ - ಐ. ಪಿ.ಎಸ್.) ಆಂತರಿಕ ಭದ್ರತೆ, ಬೆಂಗಳೂರು, ರವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಮಂಗಳೂರು, 
ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದೆ. 


24 


ಭಾಗ - 2 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಸಿವಿಲ್ ) 
ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32ರಡಿಯಲ್ಲಿ ವೇತನ ಶ್ರೇಣಿ ರೂ . 18150 - 26925/ - ರ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ( ನಾನ್ - ಐ . ಪಿ . ಎಸ್.) ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ , ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

* ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ಕ್ರ. ಸಂ . 

ನಿರ್ವಹಿಸುತ್ತಿರುವ ಸ್ಥಳ | ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರು : 
1 ದೇವಸಿಂಗ್ ನಾಯಕ್, ಡಿವೈ.ಎಸ್. ಪಿ ., 

ಎಸ್ .ಪಿ . ಹಾಗೂ ಡೆಪ್ಯೂಟಿ ಕಮಾಂಡೆಂಟ್, 
ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 

ಹೋಂಗಾರ್ಡ್ಸ್, ಬೆಂಗಳೂರು- ಖಾಲಿ ಹುದ್ದೆ 
ಡಿ.ಎಸ್ . ಜಗಮಯ್ಯನವರ್ , ಡಿವೈ .ಎಸ್ .ಪಿ., ಎಸ್ . ಪಿ., ಕರ್ನಾಟಕ ಲೋಕಾಯುಕ್ತ 

ಐ. ಜಿ. ಪಿ .,ರವರ ಕಛೇರಿ, ಈಶಾನ್ಯ ವಲಯ , ಗುಲ್ಬರ್ಗಾ -ನಿಯೋಜನೆ ಮೇರೆಗೆ 
3 ಟಿ. ಸರ್ವೋತ್ತಮ ಪೈ , ಡಿವೈ .ಎಸ್. ಪಿ., 

ಎಸ್ . ಪಿ . ಡಿ. ಸಿ . ಆರ್ . ಇ., ಮಂಗಳೂರು 
ಸಿ.ಐ. ಡಿ. ಬೆಂಗಳೂರು 

- ಶ್ರೀ ಮಿತ್ರ ಹೆರಾಜೆ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 


೪೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯, ೨೦೧೦ 

ಭಾಗ - ೨ 
4 | ಎನ್ . ನಾಗರಾಜ್ , ಎ . ಸಿ . ಪಿ. ಮೈಕೋ ಲೇಔಟ್ ಎಸ್. ಪಿ., ಆಂತರಿಕ ಭದ್ರತೆ , ಬೆಂಗಳೂರು, 
ಉಪವಿಭಾಗ, ಬೆಂಗಳೂರು 

ಶ್ರೀ ಎಂ . ಪ್ರಭಾಕರ್, ರವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ 
5 | ಎಸ್ . ಎಂ . ಜಗದೀಶ್ ಪ್ರಸಾದ್ , ಡಿವೈ .ಎಸ್ . ಪಿ ., ಎಸ್ . ಪಿ ., ಕರ್ನಾಟಕ ಲೋಕಾಯುಕ್ತ 

ಕರ್ನಾಟಕ ಲೋಕಾಯುಕ್ತ -ನಿಯೋಜನೆ ಮೇರೆಗೆ | -ನಿಯೋಜನೆ ಮೇರೆಗೆ 


ಮೇಲ್ಕಂಡ ಸ್ವತಂತ್ರ ಪ್ರಭಾರ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ : 
149 /2008ರಲ್ಲಿ ನೀಡಿರುವ ತೀರ್ಪಿನ ಅನ್ವಯ ಪರಿಷ್ಕರಣೆಗೊಳ್ಳಲಿರುವ ಡಿವೈ .ಎಸ್. ಪಿ. ( ಸಿವಿಲ್) ವೃಂದದ ಜೇಷ್ಠತಾ 
ಪಟ್ಟಿಯಲ್ಲಿ ನಿಗಧಿಪಡಿಸಬಹುದಾದ ಜೇಷ್ಠತೆಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 983 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು ) 


PERSONNEL & ADMINISTRATIVE REFORMS SECRETARIAT 

NOTIFICATION 
No . DPAR 359 SAS 2010 (P ), Bangalore , Dated 5th July , 2010 
The services of Sri Mohamad Mohsin , IAS (KN 96 ), Managing Director, North Western 
Karnataka State Road Transport Corporation , Hubli are withdrawn from Transport Department with 
immediate effect and his services are placed at the disposal of Commerce & Industries Department until 
further orders for being posted as Managing Director, Karnataka Handloom Development 
Corporation Limited , vice Dr. H . Basker, IAS transferred . 

By Order and in the name of the Governor ofKarnataka . 

U . H . Narayanaswamy, 

Under Secretary to Government (1/c ), 
P . R . 984 

D . P . & A . R .( Services -I) 


Corporadiders for being posted a placed at the disposal of Corawn from Transport De 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 85 ಎಲ್ಎಜಿ 2010, ಬೆಂಗಳೂರು, ದಿನಾಂಕ: 13ನೇ ಜುಲೈ , 2010 
ಶ್ರೀ ತುಕ್ಕಪ್ಪ ಗುರಬಸಪ್ಪ ಆನಂದಶೆಟ್ಟಿ , ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 25 - 07 - 2010ರಿಂದ ಜಾರಿಗೆ 
ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಧಾರವಾಡ ಜಿಲ್ಲೆಯ 2ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ , ಮಹಾಲಕ್ಷಮ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್ . 985 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ: ಕವಿಸಸ/ ಆ - 1/ 35 /ಎಫ್ ಪಿಪಿ/2002, ಬೆಂಗಳೂರು, ದಿನಾಂಕ: 7ನೇ ಜುಲೈ , 2010 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಪರ ಕಾರ್ಯದರ್ಶಿ ಹುದ್ದೆಗೆ 

* ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ 
ನಿಯಮ 6(i)ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ 
ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯, ೨೦೧೦ 

೪೨೧ 
ಶ್ರೀ ಪಿ . ಓಂಪ್ರಕಾಶ್ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 26250 - 675 - 30300 - 750 
34800 -850 - 36500ರಲ್ಲಿ ಅಪರ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ, 

- ಎಂ . ಕೆ . ವಿಶಾಲಾಕ್ಷಿ , 

ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 986 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1 / 216 / ಎಫ್ ಪಿಪಿ/ 96 , ಬೆಂಗಳೂರು, ದಿನಾಂಕ: 7ನೇ ಜುಲೈ , 2010 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಮುಖ್ಯ ಚರ್ಚಾ ಸಂಪಾದಕರ 

ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ, 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ 
ನಿಯಮ 6 (i)ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ 
ನಿಯಮ 19 ( 3) ( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಚರ್ಚಾ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಶಿವಣ್ಣ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 20025 - 525 - 22650 - 600 - 26250 -675 
28275ರಲ್ಲಿ ಮುಖ್ಯ ಚರ್ಚಾ ಸಂಪಾದಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

ಮಾನ್ಯ ಸಭಾಧ್ಯಕ್ಷರ ಆದೇಶಾನುಸಾರ, 

ಎಂ . ಕೆ. ವಿಶಾಲಾಕ್ಷಿ, 

ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 987 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/217 / ಎಫ್ ಪಿಪಿ/ 96, ಬೆಂಗಳೂರು, ದಿನಾಂಕ : 7ನೇ ಜುಲೈ, 2010 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಚರ್ಚಾ ಸಂಪಾದಕರ ಹುದ್ದೆಗೆ 

ಮುಂಬಡಿ ನೀಡುವ ಬಗ್ಗೆ , 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ 
ನಿಯಮ 6 (i ) ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ 
ನಿಯಮ 19 ( 3) ( ಎ ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಚರ್ಚಾ ಸಂಪಾದಕರು ( ಪ ) 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್. ಸಾಲೋಮನ್, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರೂ . 14050 - 350 - 14400 -400 -16800 - 450 - 19500 - 525 - 22650 - 600 - 25050ರಲ್ಲಿ ಚರ್ಚಾ ಸಂಪಾದಕರ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

ಮಾನ್ಯ ಸಭಾಧ್ಯಕ್ಷರ ಆದೇಶಾನುಸಾರ, 

ಎಂ . ಕೆ. ವಿಶಾಲಾಕ್ಷಿ , 

ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 988 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ -1 /131 /ಎಫ್ ಪಿಪಿ /2005, ಬೆಂಗಳೂರು, ದಿನಾಂಕ: 7ನೇ ಜುಲೈ , 2010 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಭಿಲೇಖನಾಧಿಕಾರಿ ಹುದ್ದೆಗೆ 

ಮುಂಬಡ್ತಿ ನೀಡುವ ಬಗ್ಗೆ . 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ 
ನಿಯಮ 6 (i)ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ ) ನಿಯಮಾವಳಿಗಳ 
ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಅಭಿಲೇಖನಾಧಿಕಾರಿ ( ಪ ) ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ . ಕೆ. ಕೃಷ್ಣಗೌಡ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 


೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯ , ೨೦೧೦ 

ಭಾಗ - ೨ 
ರೂ . 11400 - 300 - 12300 -350 -14400 - 400 -16800 -450 - 19500 -525 - 21600ರಲ್ಲಿ ಅಭಿಲೇಖನಾಧಿಕಾರಿ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

ಮಾನ್ಯ ಸಭಾಧ್ಯಕ್ಷರ ಆದೇಶಾನುಸಾರ, 

- ಎಂ . ಕೆ. ವಿಶಾಲಾಕ್ಷಿ , 

ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 989 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
PERSONNEL & ADMINISTRATIVE REFORMS SECRETARIAT 

NOTIFICATION 
No . DPAR 192 SLU 2009, Bangalore , Dated 15th July , 2010 
PREAMBLE : 

WHEREAS Sri B . S . Yeddyurappa , Chief Minister has recommended that Justice 
Sri S .B . Majage, former Judge of the High Court of Karnataka , may be appointed as Upalokayukta of 
Karnataka ; 

WHEREAS this recommendation has been made after consulting the Chief Justice of High 
Court , the Speaker, Legislative Assembly , the Chairman , Legislative Council and Leaders of Opposition 
in both Houses of the Karnataka Legislature ; 

ORDER 
Now , therefore , in exercise of the powers vested in me under Section - 3 of the Karnataka 
lokayukta Act, 1984 (Karnataka Act No. 4 of 1985 ), I, H . R . Bhardwaj, Governor of Karnataka, hereby 
appoint Justice Sri S . B . Majage , former Judge of the High Court of Karnataka, as the Upalokayukta of 
Karnataka State . 

Sd / 
(H . R . BHARDWAJ), 

Governor of Karnataka 
By Order and in the name of the Governor ofKarnataka . 

P . Markandeya , 

Under Secretary to Government, 
P . R . 990 

D . P . & A . R . ( Service Rules - 2 ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 91 ಪೊಪೆಸೆ 2010 , ಬೆಂಗಳೂರು, ದಿನಾಂಕ: 7ನೇ ಜುಲೈ , 2010 
ಸರ್ಕಾರಿ ಜ್ಞಾಪನಾ ಪತ್ರ ಸಂಖ್ಯೆ : ಸಿಬಿಎಸ್/98/ಸಿ೦/ ಟಿಆರ್‌ಎಫ್/ ಇಎಸ್‌ಸಿ/ 2010 - 11, ದಿನಾಂಕ : 
14 - 06 - 2010ರಲ್ಲಿ ಲೋಕೋಪಯೋಗಿ ಇಲಾಖೆಯ ಶ್ರೀ ಎಸ್ . ಬಿ . ರಾಜೇಶ್ ಮತ್ತು ಬಿ. ಹೆಚ್. ವಾಸುದೇವ್, ಸಹಾಯಕ 
ಇಂಜಿನಿಯರ್, ಇವರುಗಳನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳ 
ನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 991 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 

ಅಧಿಸೂಚನೆ 
ಸಂಖ್ಯೆ: ಒಣ 361 ಪಿಪಿಇ 2009 , ಬೆಂಗಳೂರು, ದಿನಾಂಕ: 8ನೇ ಜುಲೈ , 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 361 ಪಿಪಿಇ 2009 , ದಿನಾಂಕ 19 -08 - 2009ರನ್ವಯ ಗುತ್ತಿಗೆ ಆಧಾರದ 
ಮೇಲೆ ನೇಮಕ ಮಾಡಲಾಗಿದ್ದ ಸರ್ಕಾರಿ ಅಭಿಯೋಜಕರು ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರುಗಳಲ್ಲಿ ಈ ಕೆಳಕಂಡವರನ್ನು ಅಂಕಣ ( 4) ರಲ್ಲಿ ನೀಡಿರುವ ಕಾರಣಗಳಿಗಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಗೊಳಿಸಿದೆ. 

ಹೆಸರು ಮತ್ತು ವಿಳಾಸ 
ಕ್ರ. ಸಂ . 

ಹುದ್ದೆ 

ಕಾರಣ 
ಶ್ರೀ /ಶ್ರೀಮತಿ 

2 
ಕೆ . ವಿ . ಕೇಶವ, ವಕೀಲರು, 

ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ಕರ್ತವ್ಯಕ್ಕೆ ವರದಿ 
ನಂ . 13, 14ನೇ ಅಡ್ಡರಸ್ತೆ, ಕಬ್ಬನ್‌ಪೇಟೆ, | ವಿಲೇವಾರಿ ನ್ಯಾಯಾಲಯ , ಬೆಂಗಳೂರು ಮಾಡಿಕೊಂಡಿರುವುದಿಲ್ಲ 
ಬೆಂಗಳೂರು 

ಗ್ರಾಮಾಂತರ 


1 


. 


3 | 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯ , ೨೦೧೦ 

೪೨೩ 
ಸಿ . ವಸಂತ, ವಕೀಲರು, | ಸರ್ಕಾರಿ ಅಭಿಯೋಜಕರು, 

ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ಮಂಗಳೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮಾಡಿಕೊಂಡಿರುವುದಿಲ್ಲ 

ಮಂಗಳೂರು 
ಆರ್ . ಸುನೀಲ್, ವಕೀಲರು, 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ , ಮೈಸೂರು ಸಿಜೆ ( ಹಿವಿ) ಮತ್ತು ಜೆಎಂಎಫ್ಸಿ ಮಾಡಿಕೊಂಡಿರುವುದಿಲ್ಲ 

ನ್ಯಾಯಾಲಯ , ಮಳವಳ್ಳಿ 
ವಿ . ಸೋಮಶೇಖರ್ , ವಕೀಲರು, ಸಹಾಯಕ ಸರ್ಕಾರಿ ಅಭಿಯೋಜಕರು , ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ಮೈಸೂರು ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಮಾಡಿಕೊಂಡಿರುವುದಿಲ್ಲ 

ನ್ಯಾಯಾಲಯ , ಶ್ರೀರಂಗಪಟ್ಟಣ 
ಬಿ . ವಿಠಲ ರೈ , ವಕೀಲರು, 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ಮಂಗಳೂರು 3ನೇ ಅಧಿಕ ಸಿಜೆ ( ಹಿವಿ) ಮತ್ತು ಮಾಡಿಕೊಂಡಿರುವುದಿಲ್ಲ 

ಜೆಎಂಎಫ್ಸಿ ನ್ಯಾಯಾಲಯ , 

ಮಂಗಳೂರು 
6 | ಉದಯಕುಮಾರ್ , ವಕೀಲರು, ಸಹಾಯಕ ಸರ್ಕಾರಿ ಅಭಿಯೋಜಕರು , ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ , ಪುತ್ತೂರು ಅಧಿಕ ಸಿಜೆ (ಹಿವಿ) ಮತ್ತು 

ಮಾಡಿಕೊಂಡಿರುವುದಿಲ್ಲ 
ಜೆಎಂಎಫ್ಸಿ ನ್ಯಾಯಾಲಯ, ಪುತ್ತೂರು 
7 ಎಸ್. ಪಿ. ಸಮ್ಮಸಗಿ, ವಕೀಲರು, ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ಯಲ್ಲಾಪುರ ಅಧಿಕ ಸಿಜೆ ( ಕಿವಿ) ಮತ್ತು 

ಮಾಡಿಕೊಂಡಿರುವುದಿಲ್ಲ 
ಜೆಎಂಎಫ್‌ಸಿ ನ್ಯಾಯಾಲಯ , ಯಲ್ಲಾಪುರ 
ಕೆ. ಹನುಮಂತಪ್ಪ, ವಕೀಲರು, 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ , ಹರಿಹರ 

2ನೇ ಜೆಎಂಎಫ್‌ಸಿ ನ್ಯಾಯಾಲಯ , ಮಾಡಿಕೊಂಡಿರುವುದಿಲ್ಲ 

ದಾವಣಗೆರೆ 
ಬಿ. ಸಿ . ಮಹಾಂತೇಶ್, ವಕೀಲರು , ಸಹಾಯಕ ಸರ್ಕಾರಿ ಅಭಿಯೋಜಕರು , ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ಹೊಸಪೇಟೆ 3ನೇ ಅಧಿಕ ಸಿಜೆ (ಕಿವಿ) ಮತ್ತು ಮಾಡಿಕೊಂಡಿರುವುದಿಲ್ಲ 

ಜೆಎಂಎಫ್ಸಿ ನ್ಯಾಯಾಲಯ , ಬಳ್ಳಾರಿ 
10 | ಎಸ್ . ಸಿ . ಮೊಡಗಿ, ವಕೀಲರು, 

ಸಹಾಯಕ ಸರ್ಕಾರಿ ಅಭಿಯೋಜಕರು , ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ರಾಮದುರ್ಗ ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ ಮಾಡಿಕೊಂಡಿರುವುದಿಲ್ಲ 

ನ್ಯಾಯಾಲಯ , ಖಾನಾಪುರ 
ಶೋಭಾ, ವಕೀಲರು, 

ಸಹಾಯಕ ಸರ್ಕಾರಿ ಅಭಿಯೋಜಕರು , ಕರ್ತವ್ಯಕ್ಕೆ ವರದಿ 
ವಕೀಲರ ಸಂಘ, ಅರಕಲಗೂಡು ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ ಮಾಡಿಕೊಂಡಿರುವುದಿಲ್ಲ 

ನ್ಯಾಯಾಲಯ , ಅರಕಲಗೂಡು 
12 ಶ್ರೀಮಂತ ಕಟ್ಟಿಮನಿ 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಚಿಂಚೋಳಿ ಆರಕ್ಷಕ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ಠಾಣೆಯಲ್ಲಿ ಕ್ರಿಮಿನಲ್ 
ನ್ಯಾಯಾಲಯ , ಚಿಂಚೋಳಿ 

ಪ್ರಕರಣ ದಾಖಲಾಗಿದೆ 
13 | ಡಿ . ಸರಿತ 

ಸಹಾಯಕ ಸರ್ಕಾರಿ ಅಭಿಯೋಜಕರು, ನ್ಯಾಯಾಲಯದಲ್ಲಿ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 

ಪ್ರಕರಣಗಳು ಬಾಕಿ 
ನ್ಯಾಯಾಲಯ , ದೊಡ್ಡಬಳ್ಳಾಪುರ ಇರುವುದಿಲ್ಲ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸ ಮತ್ತು ಅಭಿಯೋಗಗಳು) 


ಪಿ . ಆರ್ . 992 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೯, ೨೦೧೦ 

ಭಾಗ - ೨ 
ತಿದ್ದುಪಡಿ 
ಸಂಖ್ಯೆ: ಒಣ 445 ಪಿಪಿಇ 2009 , ಬೆಂಗಳೂರು, ದಿನಾಂಕ: 8ನೇ ಜುಲೈ, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 445 ಪಿಪಿಇ 2009 , ದಿನಾಂಕ : 17 - 05 - 2010ರ 3ನೇ ಸಾಲಿನಲ್ಲಿ 
“ಶ್ರೀ ಎಂ .ಎ . ಬ್ಯಾಳಿರೊಟ್ಟಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಎಸ್.ಪಿ . ಕಛೇರಿ, ಕೊಪ್ಪಳ ” ಎಂಬುದರ 
ಬದಲಾಗಿ “ ಶ್ರೀ ಎಂ . ಎ. ಬ್ಯಾಳಿರೊಟ್ಟಿ, ಸಹಾಯಕ ಅಭಿಯೋಗ ನಿರ್ದೆಶಕರು, ಎಸ್. ಪಿ. ಕಛೇರಿ, ಕೊಪ್ಪಳ ” ಎಂದು 
ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ. ಸಿದ್ದಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 993 

ಒಳಾಡಳಿತ ಇಲಾಖೆ, 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸ ಮತ್ತು ಅಭಿಯೋಗಗಳು) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 27 ಐಎಂಎಂ 2003, ಬೆಂಗಳೂರು, ದಿನಾಂಕ:30ನೇ ಅಕ್ಟೋಬರ್ , 2003 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 27 ಐಎಂಎಂ 2003, ದಿನಾಂಕ:04.07.2003ರ ಅನ್ವಯ ಔಷಧ 
ನಿಯಂತ್ರಣ ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕರಾಗಿ ನೇಮಕಗೊಂಡು ತರಬೇತಿಯಲ್ಲಿದ್ದ ಈ ಕೆಳಕಂಡ ಔಷಧ ಪರಿವೀಕ್ಷಕರಿಗೆ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಔಷಧ ಮತ್ತು ಕಾಂತಿವರ್ಧಕ ಕಾಯ್ದೆಯ ಕಲಂ 21ರ ಪ್ರಕಾರ ನೇಮಕಾತಿ ಮಾಡಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಸದರಿಯವರು ಬೆಂಗಳೂರು ಕೇಂದ್ರ ಕಛೇರಿಯಿಂದ ನೇಮಿಸಿರುವ ಸ್ಥಳಕ್ಕೆ ಹೋಗಲು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ಪ್ರಕಾರ ಪ್ರಯಾಣ ಭತ್ಯೆಗೆ ಅರ್ಹರಿರುತ್ತಾರೆ. 

ಔಷಧ ಪರಿವೀಕ್ಷಕರ ಹೆಸರು | 
ಸಂಖ್ಯೆ 

ಸ್ಥಳ ನಿಯುಕ್ತಿಗೊಳಿಸಿದ ಕಛೇರಿ 
1 

2 

| ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮೈಸೂರು ವೃತ್ತ -2, 
ಅಣ್ಣಾರಾವ್ ಕೆ. ನಾಯಕ 

ಮೈಸೂರು. 
ಯಶೋಧ ಎನ್. ವಿ . 

ಕೇಂದ್ರ ಕಛೇರಿ, ಬೆಂಗಳೂರು. 

ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು 
3 ) ಬಿ . ಎನ್. ಬಾಬು 

ಬೆಂಗಳೂರು. 


ಕ್ರಮ 


3 


ಇ - 4 , 


ಪಿ.ಆರ್. 1062 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚೋಮಾನಾಯಕ ಜಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


HIGH COURT OF KARNATAKA 

NOTIFICATION 
No. HCE . 204 /2000 , Bangalore , Dated 12th July , 2010 
In exercise of the powers conferred by Article 229 of the Constitution of India read with Rule 7 
of the High Court of Karnataka Service (Conditions of Service and Recruitment) Rules , 1973, the 
Hon ble Chief Justice is pleased to select and appoint Sri Rudragouda S . Patil, District Judge , (presently 
working as Presiding Officer, Addl. Industrial Tribunal, Bangalore ) as the Additional Registrar General, 
High Court Circuit Bench , Dharwad , with immediate effect, in the vacant post caused due to retirement 
of Sri Narasimha S . Kulakarni. 

R . B . BUDIHAL, 
P . R . 995 

Registrar General 


